ಳು 


? ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


477 
ಶ್ರೀ ಅರುಣ ಶಹಾಪುರ(ಶಿಕ್ಷಕರ ಕ್ಷೇತ್ರ 
04/02/2021 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


ಪ್ರಶ್ನೆ 


ಉತ್ತರ 


ಅ) 


ಭಾಷಾ ಅಲ್ಪಸಂಖ್ಯಾತ ಅನುದಾನಿತ 
ಶಾಲಾ ಕಾಲೇಜುಗಳಲ್ಲಿ ಖಾಲಿ 


ಇರುವ ಬೋಧಕ ಹುದ್ದೆಗಳನ್ನು 
ಭರ್ತಿ ಮಾಡಿಕೊಳ್ಳಲು ಇರಲು 
ರೋಷ್ಟರ್‌ ನಿಯಮಾವಳಿಗಳೇನು; 
ಹಾಗೂ ರೋಷ್ನರ್‌ 


ಅನ್ನಯವಾಗುತ್ತಿದೆಯೇ; 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಇಡಿ 61 ಎಸ್‌ಎಂಸಿ 2009 
ದಿನಾಂಕ:03/09/2010ರಲ್ಲಿ ಭಾಷಾ ಅಲ್ಪಸಂಖ್ಯಾತ ಶಿಕ್ಷಣ 
ಸಂಸ್ಥೆಗಳು (Linguistic Minority Institutions) 
ಅನುದಾನಿತ ಶಾಲೆಗಳಲ್ಲಿ ಮೀಸಲಾತಿ ಕಡ್ಡಾಯವಾಗಿ 
ಮೀಸಲಾತಿ ನಿಯಮಗಳನ್ನು 
ಆದೇಶಿಸಲಾಗಿದೆ. ರೋಷ್ಟರ್‌ ಅನ್ವಯವಾಗುತ್ತದೆ. 


ಪಾಲೆ ಸತಕ್ಕದೆಂದು 


ಆ) 


:| ಈ ರೋಷ್ನರ್‌ ವಿನಾಯಿತಿ ನೀಡುವ 


ಸಂಬಂಧ ಪ್ರಾಥಮಿಕ ಮತ್ತು ಪೌಢ 
ಶಿಕ್ಷಣ ಇಲಾಖೆಯು ಸರ್ಕಾರಕ್ಕೆ 
ಸಲಹೆ ಕೇಳಿದೆಯೇ ; ಕೇಳಿದ್ದರೆ, 
ಸರ್ಕಾರದ ನಿಲುವೇನು ; ಈ ಕುರಿತು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆಯ ಮಾನದಂಡಗಳೇನು 
ಪ್ರಸ್ತಾವನೆಯ ಸಂಪೂರ್ಣ ವಿವರ 
ನೀಡುವುದು) 


ಕಡತ ಸಂಖ್ಯೆ: ಇಡಿ 33 ಎಸ್‌ಎಂಸಿ 2012 ರಲ್ಲಿ ಭಾಷಾ ಅಲ್ಪ 
ಸಂಖ್ಯಾತ ಶಾಲೆಗಳಲ್ಲಿ ಮೀಸಲಾತಿಯನ್ನು ಪಾಲಿಸುವ ಬಗ್ಗೆ 
ಮಾನ್ಯ ಉಚ್ಚ : ನ್ಯಾಯಾಲಯದ ರಿಟ್‌ ಅರ್ಜಿ 
ಸಂಖ್ಯೆ:9744/2012ರ ದಿವಾಂಕ:28/10/2013ರ' ಪ್ರಕರಣಕ್ಕೆ 
ಸಂಬಂಧಿಸಿದಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆೇಇಡಿ 6 
ಎಸ್‌ಎಂಸಿ 2009 ದಿನಾಂಕ:03/09/2010 ರಲ್ಲಿ ಭಾಷಾ 
ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯೆಂದು ಘೋಷಿಸುವ 
ಸಂದರ್ಭದಲ್ಲಿ ರೋಸ್ಟರ್‌ ಪದ್ಧತಿ ಪಾಲಿಸುವ ಷರತ್ತು 
ವಿಧಿಸಿರುವುದನ್ನು ರದ್ದುಗೊಳಿಸಿರುವುದರಿಂದ ಮಾನ್ಯ ಉಚ್ಚೆ 
ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡುವ ಬಗ್ಗೆ 


ಸಿಆಸುಇ(ಸೇವಾ ನಿಯಮಗಳು) ಅಭಿಪ್ರಾಯವನ್ನು 
ಕೋರಲಾಗಿದ್ದು. ಅಭಿಪ್ರಾಯ ನಿರೀಕ್ಷಿಸಲಾಗುತ್ತಿದೆ. 
ಮ್‌ 
ಎಸ್‌.ಸುರೇಶ್‌ಕುಮಾರ್‌) 


ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


7 
ಇಪಿ 3 ಪಿಡಿಬಿ 2021 


C 


